ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1627 
ಸದಸ್ಯರ ಹೆಸರು ಶ್ರೀ. ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 20-03-2020 
ಸಂ. ಪಶ್ನೆ ಇತನ 
ಅ] ರಾಜ್ಯದಲ್ಲಿ ಮಹಿಳೆಯರ ಆರೋಗ್ಯ] ರಾಜ್ಯದಲ್ಲಿ ಮಹಿಳೆಯರ ಆರೋಗ್ಯ ಮತ್ತ ಆಹಾರ `ಭದತೆಯ 
ಮಕ್ಕಳಿಗ್ಗೆ ಪೌಷ್ಠಿಕ ಆಹಾರ ಭದ್ರತೆಯ | ವಿಚಾರದಲ್ಲಿ ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿದೆ. 
ವಿಚಾರದಲ್ಲಿ ಸರ್ಕಾರ ಯಾವ ಕಮ| ೋ್ಟೂರ್ಣ ಜೋಜಿ ಸಮಗ ಶು 3 
ಕೈಗೊಂಡಿದೆ; (ವಿವರ ನೀಡುವುದು) ಮಾತ್ಸಿಪೂರ್ಣ ಯೋಜನ ಮಗ್ಗಿ ಅಭಿವೃದ್ಧಿ 


ಯೋಜನೆಯಡಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ 
ಕೇಂದ್ರಗಳಲ್ಲಿ ಮಧ್ಯಾಹ್ನದ ಪೌಷ್ಟಿಕ ಬಿಸಿ ಊಟವನ್ನು ನೀಡುವ 
“ಮಾತೃಪೂರ್ಣ” ಯೋಜನೆಯನ್ನು ಅಕ್ಟೋಬರ್‌ 02, 2017ರಿಂದ 
ರಾಜ್ಯಾದ್ಯಂತ ಜಾರಿಗೊಳಿಸಲಾಗಿದೆ. 


ಈ ಕಾರ್ಯಕ್ರಮದಡಿ ನೀಡಲಾಗುವ ಮಧ್ಯಾಹ್ನದ ಪೌಷ್ಟಿಕ 
ಊಟವು ಅನ್ನ, ಸಾಂಬಾರ್‌, ಪಲ್ಕದ ಜೊತೆಗೆ ಬೇಯಿಸಿದ ಮೊಟ್ಟಿ 
ಮತ್ತು 200 ಮಿ.ಲೀ. ಹಾಲು ಹಾಗೂ ಬೆಲ್ಲ ಹಾಗೂ ಕಡಲೆ 
ಬೀಜದಿಂದ ಮಾಡಿದ ಚಿಕ್ಕಿಯನ್ನು ಒಳಗೊಂಡಿದ್ದು ತಿಂಗಳಿಗೆ 25 
ದಿನಗಳು ನೀಡಲಾಗುವುದು. ಮೊಟ್ಟೆ ತಿನ್ನದ ಗರ್ಭಿಣಿ/ 
ಬಾಣಂತಿಯರಿಗೆ ಮೊಳಕೆಭರಿಸಿದ ಕಾಳನ್ನು ನೀಡಲಾಗುವುದು. 


ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಿಸುವ 


ಮಕ್ಕಳಲ್ಲಿನ ಅಪೌಷ್ಠಿಕತೆಯನ್ನು ತಡೆಗಟ್ಟುವುದು, ಹೆರಿಗೆ 
ಸಮಯದಲ್ಲಿನ ಗರ್ಭಿಣಿಯರ ಹಾಗೂ ಶಿಶುಗಳ ಮರಣ 
ಪ್ರಮಾಣವನ್ನು ಕಡಿಮೆಗೊಳಿಸುವುದು, ಗರ್ಭಿಣಿ ಹಾಗೂ 


ಬಾಣಂತಿಯರಲ್ಲಿ ರಕ್ತಹೀನತೆ ತಡೆಗಟ್ಟುವುದಾಗಿದೆ. 


ಮುಖ್ಯಮಂತ್ರಿಗಳ ಮಾತೃಶ್ರೀ ಯೋಜನೆ: 


ಈ ಯೋಜನೆಯಡಿ ಬಿ.ಪಿ.ಎಲ್‌ "ಮತ್ತು ಆದ್ಯತಾ ಕುಟುಂಬದ 
(Priority household) ಗರ್ಭಿಣಿಯರಿಗೆ `'ಮೊದಲ ಎರಡು 
ಜೀವಂತ' ಹೆರಿಗೆಯ ಪೂರ್ವದ ಕೊನೆಯ ಮೂರು ತಿಂಗಳು 
ಮಾಸಿಕ. ರೂ.],000/- ಗಳಂತೆ ಹಾಗೂ ಬಾಣಂತಿಯರಿಗೆ ಹೆರಿಗೆ 
ನಂತರದ" ಮೂರು ತಿಂಗಳೆ ಕಾಲ ಮಾಸಿಕ ರೂ.]000/- ಗಳಂತೆ 
ಒಟ್ಟು: ರೂ.6.000/- ಫಲಾನುಭವಿಗಳ ಆಧಾರ್‌ ಲಿಂಕ್ಷ್‌ ಬ್ಯಾಂಕ್‌ 
ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತಿದೆ. 


ಪ್ರಧಾನ ಮಂತ್ರಿ ಮಾತೃವಂದನಾ- ಯೋಜನೆ: 
ಪ್ರಧಾನ ಮಂತಿಗಳು ಪ್ಯಾನ್‌ ಇಂಡಿಯಾ ಅಡಿಯಲ್ಲಿ "ಪ್ರಧಾನ 
ಮಂತ್ರಿ , ಮಾತೃವಂದನಾ ಯೋಜನೆ" (Maternity Benefit 


Programme) ೦ಬ ಹೊಸ ಯೋಜನೆಯನ್ನು ಕೇಂದ್ರ 
ಸರ್ಕಾರವು 2017-18ನೇ ಸಾಲಿನಲ್ಲಿ ಜಾರಿಗೆ ತಂದಿರುತ್ತದೆ. 


ಈ ಯೋಜನೆಯಡಿ ಗರ್ಬಿಣಿ 7 ಬಾಣಂತಿ ಮಹಿಳೆಯರಿಗೆ 
ರೂ.5000/- ಗಳನ್ನು ಮೂರು ಕಂತುಗಳಲ್ಲಿ ಸಹಾಯಧನವನ್ನು | 
ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಯ ಖಾಕೆಗೆ 
ವರ್ಗಾಯಿಸುವುದಾಗಿರುತ್ತದೆ. ಸದರಿ ಯೋಜನೆ ಸೌಲಭ್ಯವನ್ನು 
ಮೊದಲ ಜೀವಂತ ಹೆರಿಗೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. 


ಇದಲ್ಲದೆ ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗುವ ಮಕ್ಕಳಿಗೆ 
ಪೂರಕ . ಪೌಷ್ಠಿಕ ಆಹಾರ ಕಾರ್ಯಕ್ರಮದಡಿ ಈ ಕೆಳಕಂಡ 
ಯೋಜನೆಗಳನ್ನು ಅನುಷ್ಲಾನಗೊಳಿಸಲಾಗುತ್ತಿದೆ. 


6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳ 
ಮೂಲಕ ನೀಡುತ್ತಿರುವ ಪೂರಕ ಪೌಷ್ಟಿಕ ಆಹಾರದ ಜೊತೆಗೆ 
ಕ್ಷೀರಭಾಗ್ಯ ಯೋಜನೆಯಡಿ ವಾರದಲ್ಲಿ 5 ದಿನ ಕೆನೆಭರಿತ 150 
ಎಂ.ಎಲ್‌. ಹಾಲನ್ನು ನೀಡಲಾಗುತ್ತಿದೆ. ತೀವ್ರ ಅಪೌಷ್ಟಿಕ ಮಕ್ಕಳಿಗೆ 
ವಾರದಲ್ಲಿ 3 ದಿನ 200 ಎಂ.ಎಲ್‌. ಕೆನೆಭರಿತ ಹಾಲನ್ನು ಹಾಗೂ 
3 ದಿನ ಮೊಟ್ಟೆಯನ್ನು: ನೀಡಲಾಗುತ್ತಿದೆ. 


* ಹಿಂದುಳಿದ 5 ಜಿಲ್ಲೆಗಳಾದ ಬೀದರ್‌, ಕಲ್ಬುರ್ಗಿ, ರಾಯಚೂರು, 
ಕೊಪ್ಪಳ ಹಾಗೂ ಯಾದಗಿರಿ ಜಿಲ್ಲೆಗಳ ಸಾಧಾರಣ ಅಪೌಷ್ಟಿಕತೆ 
ಇರುವ: ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರದ ಜೊತೆಯಲ್ಲಿ 
ವಾಠಹಲ್ಲಿ 3 ದಿನ ಮೊಟ್ಟೆ ಹಾಗೂ.3 ದಿನ 200 ಎಂ.ಎಲ್‌. 
ಹಾಲು ನೀಡಲಾಗುತ್ತಿದೆ. ಹಾಗೂ ಈ ಜಿಲ್ಲೆಗಳಲ್ಲಿ ಮೊಟ್ಟೆ ತಿನ್ನದ 
ಸಾಧಾರಣ" ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 6 ದಿನ 200 
ಎಂ.ಎಲ್‌. ಹಾಲು ನೀಡಲಾಗುತ್ತಿದೆ. 


ಪ್ರಸ್ತುತ ರಾಜ್ಯದಲ್ಲಿ ಎಷ್ಟು `ಹೊಸ ಈಸಾ ರಾಜ್ಯದ ಹೊಸ `ಆಂಗನವಾಡ ಕೇಂದ್ರಗಳನ್ನು 
ಅಂಗನವಾಡಿ ಬೇಡಿಕೆ ಇದೆ; ಪ್ರಸ್ತುತ ಪ್ರಾರಂಭಿಸಲು ಯಾವುದೇ ಬೇಡಿಕೆಗಳು ಜಿಲ್ಲೆಗಳಿಂದ 
ಅಂಗನವಾಡಿ ಕೇಂದ್ರಗಳು ಸಮರ್ಪಕವಾಗಿ | ಬಂದಿರುವುದಿಲ್ಲ. ಈಗಿರುವ ಅಂಗನವಾಡಿ ಕೇಂದ್ರಗಳು 


ಕಾರ್ಯ ನಿರ್ವಹಿಸುತ್ತಿಬೆಯೇ: 
ನೀಡುವುದು) 


(ಮಾಹಿತಿ 


ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ. 


ರಾಜ್ಯದ. ಬರಪೀಡಿತ ಗ್ರಾಮೀಣ ಪ್ರೆಡೇಶದ 
ಮಕ್ಕಳ ಅಪೌಷ್ಠಿಕತೆ ಹೋಗಲಾಡಿಲು 
ಸರ್ಕಾರದ ಮುಂದೆ ಯಾವ 
ಯೋಜನೆಯಿದೆ: (ವಿವರ ನೀಡುವುದು) 


ರಾಜ್ಯದಲ್ಲಿನ ಮಕ್ಕಳ 'ಅಪ್‌ಸ್ಯಿಕತೆಯನ್ನು `ಹೋಗಲಾಡಿಸರಾ ಸರ್ಕಾರವು 
ಕೈಗೊಂಡಿರುವ ಕ್ರಮಗಳು ಈ ಕೆಳಗಿನಂತಿದೆ. 


© 0-6 ವರ್ಷದ ಮಕ್ಕಳಿಗೆ ಪತಿ ದಿನ ಪ್ರತಿ ಮಗುವಿಗೆ ರೂ. 
ಮ 
8.00 ಮೌಲ್ಯದ 500 ಕ್ಯಾಲೋರಿ ಮತ್ತು 12-15 ಗಾಂ 
bd pe 
ಹೋಟೇನ್‌ ಒಳಗೊಂಡ ಪೂರಕ ಪೌಷ್ಟಿಕ ಆಹಾರ. 
4 


* ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಪ್ರತಿ ದಿನ ರೂ.2.00 ವೌಲ್ಯದ 
ಪೂರಕ ಪೌಷ್ಠಿಕ ಆಹಾರವನ್ನು ನೀಡಲಾಗುತ್ತಿದೆ. 


* ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಹಾಗೂ ಹಿಂದುಳಿದ 5 ಜಿಲ್ಲೆಗಳಾದ 
ಬೀದರ್‌, ಕಲಬುರಗಿ, ` ಯಾದಗಿರಿ, ಕೊಪ್ಪಳ ಹಾಗೂ 
ರಾಯಚೂರಿನ ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 
ಹೆಚ್ಚುವರಿಯಾಗಿ 3 ದಿನ ಮೊಟ್ಟೆ ಹಾಗೂ 3 ದಿನ 200 
ಎಂ.ಎಲ್‌ ಕೆನೆಭರಿತ ಹಾಲನ್ನು ಮೊಟ್ಟೆ ಸ್ಪೀಕರಿಸದಿರುವ 
ಮಕ್ಕಳಿಗೆ. ವಾರದಲ್ಲಿ 6 ದಿನ ಕೆನೆಭರಿತ ಹಾಲನ್ನು 
ನೀಡಲಾಗುತ್ತಿದೆ. 

* ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾದ 3 ರಿಂದ 6-ವರ್ಷದ 

ಎಲ್ಲಾ' ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆಯನ್ನು 

ನೀಡಲಾಗುತ್ತಿದೆ. 

* ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ವೈದ್ಯಕೀಯ ವೆಚ್ಚ ಯೋಜನೆಯಡಿ 


ಔಷಧಿ ಹಾಗೂ ಚಿಕಿತ್ಸಾ ಆಹಾರಕ್ಕಾಗಿ (Therapeutic 
food) ವರ್ಷಕ್ಕೆ ಪ್ರತಿ ಮಗುವಿಗೆ ರೂ,2000/-ಗಳಂತೆ ವೆಚ್ಚ 
ಭರಿಸಲಾಗುತ್ತಿದೆ. 

* ರಾಜ್ಯ ಸರ್ಕಾರದ ಕ್ಷೀರ ಭಾಗ್ಯ ಯೋಜನೆಯಡಿ 6 ತಿಂ 6 
ವರ್ಷದ ಎಲ್ಲಾ ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 5 ದಿನ 
150 ಮಿ.ಲಿ ಹಾಲು ನೀಡಲಾಗುತ್ತಿದೆ. (15ಗಾಂ ಕೆನೆಭರಿತ 
ಹಾಲಿನಪುಡಿ, 10 ಗಾಂ ಸಕ್ಕರೆ) 

* ಆರೋಗ್ಯ ಇಲಾಖೆಯ NRC ಗೂ MNRC ಳಲ್ಲಿ 
ಅಪೌಷ್ಠಿಕ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. 

* ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗಿರುವ ಫಲಾನುಭವಿಗಳ 
ಆರೋಗ್ಯ ತಪಾಸಣೆಯನ್ನು ಪ್ರತಿ 2 ತಿಂಗಳಿಗೊಮ್ಮೆ ಆರೋಗ್ಯ 
ಇಲಾಖೆಯ ಸಹಯೋಗದೊಂದಿಗೆ ತಜ್ಞ ವೈದ್ಯರಿಂದ 
ಕೈಗೊಳ್ಳಲಾಗುತ್ತಿದೆ. 

* ಮಕ್ಕಳೆ ತಾಯಂದಿರಿಗೆ ನಿಯಮಿತವಾಗಿ ಆರೋಗ್ಯ ಮತ್ತು 
ಪೌಷ್ಟಿಕತೆಯ ಬಗ್ಗೆ ತಿಳುವಳಿಕೆ ಹಾಗೂ ಪ್ರಾತ್ಯಕ್ಷತೆ ನೀಡಿ 
ಅಪೌಷ್ಠಿಕತೆಯನ್ನು ಕಡಿಮೆ ಮಾಡಲು ಕಮ ಕೈಗೊಳ್ಳಲಾಗುತ್ತಿದೆ. 


Ee ಷ 
ಈ [ದ 2 ವರ್ಷಗಳಲ್ಲಿ ರಾಜದ ಕಳದ 2 "ವರ್ಷಗಳಲ್ಲಿ ರಾಜ್ಯದ `` ವಿಕಲಾಂಗರಿಗೆ ಎಷ್ಟು ತ್ರಿಚಕ್ರ 
ಖು 2 | ವಾಹನಗಳನ್ನು ಹಾಗೂ ಇತರೆ ಪರಿಕರಗಳ ವಿತರಿಸಲಾಗಿದೆ ಎಂಬ 


ವಿಕಲಾಂಗರಿಗೆ ಎಷ್ಟು ತ್ರಿಚಕ್ತ ವಾಹನಗಳನ್ನು 
ಬ್ರ ಅೆಚಿಕ್ರ ್ಸಿ py 
ಇತರೆ ಪರಿಕರಗಳನ್ನು. ಮಾಹಿತಿಯನ್ನು ಅನುಬಂಧ-೧01ರಲ್ಲಿ ಲಗತ್ತಿಸಿದೆ. 


ವಿತರಿಸಲಾಗಿದೆ; (ವಿವರ ನೀಡುವುದು) 


ಉ "| ಹಿರಿಯ ನಾಗರೀಕರ ಸಬಲೀಕರಣಕ್ಕೆ ” | ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ "ಸ್ವಯಂ ಸೇವಾ`ಸಂಸ್ಥೆಗಳ 
ಇದುವರೆವಿಗೂ ಸರ್ಕಾರ ಖರ್ಚು ಮಾಡಿದ | ಮೂಲಕ ಈ ಕೆಳಕಂಡ ಯೋಜನೆಗಳಿಗೆ ಅನುದಾನವನ್ನು 
ಹಣವೆಷ್ಟು ಯಾವ ಯೋಜನೆಗಳು ನೀಡಲಾಗುತ್ತಿದೆ. 


ಫಲಾನುಭವಿಗಳಿಗೆ ತಲುಪಿದೆ; ಯಾವ 


ಯೋಜನೆಗಳು ಇನ್ನು ಕಾರ್ಯಗತ CT 
ಗೊಂಡಿಲ್ಲ? (ವಿವರ ನೀಡುವುದು) ಸ |ಹೆಸರು | ಸೇವಾ ಬಿಡುಗಡೆಯಾಗುವ 
i ಸಂಸ್ಥೆಗಳ | ಅನುದಾನದ ವಿವರ 
ಸಂಖ್ಯೆ 
1 ವೃದ್ಧಾಶ್ರಮಗಳು 29 8.00 ಲಕ್ಷಗಳು 
2 1ಹಿರಿಯ ನಾಗರಿಕರ [25 9.84 ಲಕ್ಷಗಳು 
ಹಗಲು ಯೋಗ | 
ಕ್ಷೇಮ ಕೇಂದ್ರ 
3 | ಹಿರಿಯ ನಾಗರಿಕರ [28 6.15 ಲಕ್ಷಗಳು 
ಸಹಾಯವಾಣಿ 
ಕೇಂದ್ರ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


(ಶಶಿಕಲಾ 2 ಜೊಲ್ಲೆ 


ಸಂಖ್ಯೆ : ಮಮಣಇ 93 ಐಸಿಡಿ 2020 


ಅನುಬಂಧ-1 


3 2017-18 | 2018-19 | 2017-18 2018-19 | 2017-18 | 2018-19 
( ಹಲ್ಲಿಗಳ ಸರಃ ತ್ರಿಚಕ್ರ ವಾಹನ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ವ್ಹೀಲ್‌ ಚೇರ್‌ 
4 [ಬಂಗಳೂರು ನಗೆರೆ 0 0 100 0 25 27 
[2 done (7) 15 0 15 0 20 0 
3 ಬೆಳಗಾವಿ 0 12 395 0 0 94 
4 ಬಳ್ಳಾರಿ 7 mre 0 10 42 
5 [ಬೀದರ್‌ 0 98 0 21 21 
6 ನನವ 0 113 0 7 | 67 
7 ಬಾಗಲಕೋಟಿ 47 12 271 0 22 30 
8 [ಚಿತ್ರದುರ್ಗ 31 13 120 — 0 40 9 
9 [ಚಿಕ್ಕಮಗಳೂರು 0 5 75 0 6 12 
10 |ಬಾಮರಾಜನಗರ 10 15 164 0 60 117 
El 8 10 | 135 0 182 23 
12 [ದಕಣ ಕನ್ನಡ 0 0 91 64 5 NR 
13 [ದಾವಣಗೆರೆ 10 0 257 [) 30 '32 
14 |ಕಲಬುರರ್ಗಿ 15 0 175 ) 14 | 50 
[se - 5 1 - 138 0 12 6 
16 [ಹಾಸನ 18 1 110 0 31 61 
17 |ಹಾವೇರಿ 0 13 90 1 0 6 19 
18 |ಕೊಡಗು 4 1 44 0 | 15 10 
19 [ಕೋಲಾರ 0 0 141 ] 0 0 0 
20 |ಕೊಪ್ಪಳ 20 13 125 ) 20 | 10 
21 [ಮೈಸೂರು 26 15 273 2 “| .0 26 
22 |ಮಂಡ್ಯ T 10 14 130: [0 10 11 
23 [ರಾಯಚೂರು 8 15 165 0 5 60 
2೩ ಶಿವಮೊಗ್ಗ 0 0 135 0 11 10 
25 [ತುಮಕೂರು 0 5 128 [) 10 10 
26 [ಉತ್ತರ ಕನ್ನಡ 0 0 90 0 2 0. 
27 |ಉಡುಪಿ 0 0 62 [) 3 7 
28 |ರಾಷುನಗರ 1 2 89 0 10 14 
29 |ಚಿಕ್ಕಬಳ್ಳಾಪುರ 6 12 40 109 6 | 2 
30 [ಯಾದಗಿರಿ 12 17 110 0 21 '¥ 28 


ಅನುಬಂಧ-1 


ಕ್ರ. 2017-18 | 2018-19 | 2017-18 | 2018-19 | 2017-18 | 2018-19} - 
ಸಂ | ಇಲ್ಲಗಳ ಹೆಸರು ನಿಳಿಕೋಲು ವಾಕರ್‌ ಎಲ್ಕೋಕ್ರಚರ್‌ 
1 |ಬೆಂಗಳೂರು ನಗರ 55 0 15 13 10 0 
2 [ಬೆಂಗಳೂರು (ಗ್ರಾ) 0 0 
3 ಳಗಾವಿ 3 0 
4 [ಬಳ್ಳಾರಿ 0 0 Wi 2 
5 [ಬೀದರ್‌ 22 pp 0 0 0 
6 ವಿಜಯಪುರ PN 15 20 15 100 
7 ಬಾಗಲಕೋಟಿ 12 76 70 250 75 120 
8 ಚಿತ್ರದುರ್ಗ 21 6 20 “0 0 0 
8 ಚಿಕ್ಕಮಗಳೂರು 10 20 20 11 16 19 
10 ಚಾಮರಾಜನಗರ 37 iB 5 I [ ‘0 
11. [ಧಾರವಾಡ 0 8 [8 10 12 
kz ದಕ್ಷಿಣ. ಕನ್ನಡ 0 0 1 
13: [ದಾವಣಗೆರೆ 12 0 18 | 0 
14 |ಕಲಬುರರ್ಗಿ 50 125 0 0 75 100 
15 |ಗದಗ 3 0 0 4 2 
16 ಹಾಸನ 35 35 8 30 | 30 
17 [ಹಾವೇರಿ [) 25 6 8% [) 2 
18 |ಕೊಡಗು 4 4 ik 0 1 
19 .|ಕೋಲಾರಠ [i] [i 0 [5 
20" ಕೊವಳ 4 6 7 0 0 
21 [ಮೈಸೂರು 0 14 0 53] 0 
2'[ಂಡ್ಯ |_o [) 0 | 13 20 0 
23 [ರಾಯಚೂರು 27 20 0 0 20 
24 [ಶಿವಮೊಗ್ಗ 0. 9° | 0 0 0° | 
25 [ಪಪುಕೂರು 22 24 0 0 13 13 
25 `|ಉತ್ತರ ಕನ್ನಡ 6 9 0 ್ಗ Fy 
27 |ಉಡುಪಿ 1 7 f) 0 
28 [ರಾಮನಗರ 7 | CN 3 
29 [ಚಿಕ್ಕಬಳ್ಳಾಪುರ ೫ 12 13. 23, 3 14 
30 |ಯಾದಗಿರಿ 24 32 31 48 8 


ಅನುಬಂಧ-1 


“ 2017-18 | 2018-19 | 2017-18 | 2018-19 | 2017-18 | 2018-19 | 2017-18 | 2018-19 
ಸಂ. ಜಿಲ್ಲೆಗಳ ಹೆಸರು 
ಶ್ರವಣ ಸಾಧನ ಕೆಮೋಡ್‌ ಚೇರ್‌ } ಬಗಲು ಬಡಿಗೆ ಬ್ರೈಲ್‌ ವಾಚ್‌ 
1|ಬೆಂಗಳೂರು ನಗರ 21 24 [5 0 32 12 25 56 
2|ಬೆಂಗಳೂರು (ಗ್ರಾ) 0 | 0 0 0 0 0 
3|ಬೆಳಗಾವಿ 52 0 [) [el 0 12 3 
41ಬಳ್ಳಾರಿ 11 40 [) [) 30 43 0 
5|ಬೀದರ್‌ " 22 22 [1] 0 18 28 10 10 
4 MN 
6| ವಿಜಯಪುರ 17 78 14 25 20 50 0 0 
7|ಬಾಗಲಕೋಟೆ 16 90 6 12 47 2 0 
8/ಚಿತ್ರದುರ್ಗ 17 | 60 0 0 23 3 | 
9|ಚಿಕ್ಕಮಗಳೂರು 12 2 0 0 24 0 | 
10|ಚಾಮರಾಜನಗರ 46 0° 0 If [) [) 0 [) 
71ರ 2 | 30 0 0 35 40 0 0 
12|ದಕ್ಷಿಣ ಕನ್ನಡ 51 13 0 0 0 0 2 0 
7 [ಕಾಪನಗರ py 2 | 0 0 3 | 0 | 2 
14|ಕಲಬುರರ್ಗಿ 30 75 0 | 100 50 150 25 | 50 | 
15|ಗೆದಗ 13 14 0 0 8 |) 4 3 
ನ 
16|ಹಾಸನ 12 10 2 1 0 0 8 0 
17|ಹಾವೇರಿ 94 421 0 0 0 30 0 2 
18|ಕೊಡಗು 28 48 | [) 0 | 0 0 0 
19] ಕೋಲಾರ 0 | 0 0 | 0 0 0 [ 
2ರಕಾವ್ನತ 45 37 0 0 23 8 9 1 2 
21ಮೈಸೂರು 21 2 0 0: 0 15 0 0 
22|ಮಂಡ್ಯ 12 27 [ 0 [) 30 14 | 0 6 
23[ರಾಯಜೊರು 16 30 0 0 0 5 0 30 
24 ಶಿವಮೊಗ್ಗ 23 |.337 0 0 0 0 0 0 
25|ತುಮಕೂರು 12 2 [) 0 0 0 ) r 15 
26] ಉತ್ತರ ಕನ್ನಡ 30 0 1 0 fy) 0 0 0 0 
27|ಉಡುತ o | 0 1 0 0 0 0 
28|ರಾಮನಗರೆ 3 [| 2 0 "| 2 0 0 1 1 
29|ಚಿಕ್ಕಬಳ್ಳಾಪುರ 7 12 0 | 10 3 12 8 12 
30|ಯಾದಗಿರಿ 26 33 $ 8 27 38 12 | 19 


ಅನುಬಂಧ-4 


ಕ್ರ. 2017-18] 2018-19 | 2017-18].2018-19 | 2017-18 | 2018-19 | 2017-18 | 2018- 
ಸೂ] ಇಲ್ಲೆಗಳಜನರು ಎಂ.ಆರ್‌ ಕೀಟ್‌ ಟಾಕಿಂಗ್‌ ಲ್ಯಾಪ್‌ ಟಾಪ್‌ ವಾಟರ್‌ ಬೆಡ್‌ ಇತರೆ 
1|ಚಂಗಳೂರು ಸಗರ 0 20 105 0 0 20 100 
2|ಚಂಗಳಾರು (ಗಾ) 0 0 6 0 0 0 0 
3!ಬೆಳಗಾವಿ 0 1 0 45 0 0 0 0 0 
3|ಬಳ್ಳಾರಿ 0 0 10 0 0 0 23 15 
5|ಬೀದರ್‌ [0 0 0 0 0 20 10 
[ವಿಜಯಪುರ 0 0 10 0 0 0 0 
7|ಬಾಗಲಕೋಟಿ 0 0 0 0 0 63 72 
8[ಚಿತ್ರದುರ್ಗ » [) [i] 18 [0 0 0 0 0 
5|ತಕ್ಯಮಗಳೂರು 0 | 16 0 0 0 0 0 
10|ಚಾಮರಾಜನಗರ 0 0 0 0 0 0 [ 0 
| [ಧಾರವಾಡ 10 25 74 0 16 6 0 0 
12|ಡಕ್ಷಿಣ ಕನ್ನಡ 1 0 8 0 3 0 0. 0 
173|ದಾಪಣಗೆರ 0 29 0 0 0 0 0 
14|ಕಲಬುರರ್ಗಿ 0 33 40 0 8 30 0 0 
15|ಗದಗ [7 4 13 0 0 6 0 3 
16|ಹಾಸನ 0 0 12 0 2 0 [) 0 
17|ಹಾವೇರಿ 0 0 0 0 0 27 - 0 0 
16[deGr | 0 0 7 5 0 0 0 ‘9 
5ಕೋಲಾಕ 0 0 | 10 0 0 0 0 0 
20[ಕಾಷ್ಗಳ 0 2 10 4 15 2 0 0 
21)ಮೈಸೂರು 22 0 0 0 0 0 265 167 
32[ಪಂಡ್ಯ 0 | 0 22 0 0 5 g: ra 
23| ರಾಯಚೂರು 10 10 | 2 [0 0 0 0 [ 
24[5ವಷೊಗ್ಗೆ 0 0 16 0 0 0 0 - 0 
ಸ ಪಷಷಾಡ p 3 20 © 0 
75 /ಣತರ ಕನ್ನಡ ° 0 | 26 F 0 0 0 0 0 
27|ಉಡುಪಿ 0 0, |. 0 0 [) 0 [) 
28|ರಾಮನಗರ 0 0 21 0 3 1 Ts 
ಳಾ 6 15 11 0 | 0 {0 6 
30|ಯಾದಗಿರಿ fy 4 5 3 0 0 0 


